ಎಲ್ಲರಿಗೂ ಒಂದು ಘನತೆಯ ಜೀವನ 


ಶಿಶು ಸಾರಧಿಯ ಪಯಣ 
ಮಮತಾ ಘೋಷ್‌ ಮತ್ತು ನೇಹಾ ದಾಸ್‌ 


ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಶೇಕಡಾ 15ರಷ್ಟು ಮಂದಿ 
ವಿಶೇಷ ಅಗತ್ಯವುಳ್ಳವರಿದ್ದು. ಇವರಲ್ಲ ಶೇಕಡಾ 8೦ರಷ್ಟು ಜನರು 
ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲ ಬದುಕುತ್ತಿದ್ದಾರೆ. 2೦11ರಲ್ಲ 
ನಡೆದ ಜನಗಣತಿಯ ಪ್ರಕಾರ, ಭಾರತದಲ್ಲ ಶೇಕಡಾ 2೭.21ರಷ್ಟು 
ಜನರು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬಗೆಯ 
ನ್ಯೂನತೆಯೊಂದಿಗೆ ಬದುಕುತ್ತಿದ್ದಾರೆ. ಈ ಪಂಗಡವು ಸಮಾಜದಲ್ಲ 
ಅತ್ಯಂತ ತುಆತಕ್ಕೊಳಗಾದ ಮತ್ತು ದುರ್ಬಲ ವರ್ಗವಾಗಿದೆ. 
ಅವಕಾಶ ವಂಚಿತ ಪರಿಸರ, ತಾರತಮ್ಯದಿಂದ ಕೂಡಿದ ವ್ಯವಸ್ಥೆ 
ಮತ್ತು ಸಮಾಜದೊಳಗೆ ಅವರನ್ನು ಸೇರಿಸಿಕೊಳ್ಳದಿರುವುದೇ ಇದಕ್ಕೆ 
ಕಾರಣವಾಗಿದೆ. ಗುವಾಹಟಯಲ್ಲ ಇರುವ ಶಿಶು ಸಾರಥಿ ಬಹು 
ವಿಶೇಷ ಅಗತ್ಯವುಳ್ಳವರ ಪುನರ್ವಸತಿ ಕೆೇಂದ್ರ (Shishu Sarothi 
Centre for Training & Rehabilitation of Persons with 
Multiple Disability) wow ಸಂಸ್ಥೆಯು 1987 ರಿಂದಲೇ ವಿಶೇಷ 
ಅಗತ್ಯವುಳ್ಳ ಮಕ್ಕಳು ಮತ್ತು ವ್ಯಕ್ತಿಗಳ ಕಲ್ಯಾಣಕ್ಲಾಗಿ ದುಡಿಯುತ್ತಿದೆ. 
ಆರಂಭದ ದಿನಗಕಲ್ಲ ಕೇವಲ ಎರಡು ಮಕ್ಷಳೊಂದಿಗೆ ಒಂದೇ 
ಕೋಣಿಯೊಂದಿಗೆ ಪ್ರಾರಂಭಸಿದ ಈ ಕೇಂದ್ರವು ಪ್ರಾಥಮಿಕವಾಗಿ 
ಸೆರೆಬಲ್‌ ಪಾಲ್ರ (ಪಿ.ಪಿ) (ಮೆದುಳುವಾತ) ನ್ಯೂನತೆಯಿಂದ 
ಬಳಲುತ್ತಿರುವ ಮಕ್ಕಳಗೆ ಸೇವೆಯನ್ನು ಒದಗಿಸುತ್ತಿತ್ತು. ಆದಾಗ್ಯೂ. 
ಕಳೆದ ಮೂರು ದಶಕಗಳಲ್ಲ ಇದು ಪ್ರಾದೇಶಿಕ ಮಟ್ಟದಲ್ಲ ಪ್ರಮುಖ 
ಸಂಸ್ಥೆಯಾಗಿ ಬೆಳೆದಿದ್ದು, ವಿಶೇಷ ಅಗತ್ಯವುಳ್ಳ ಮಕ್ಕಳು ಮತ್ತು 
ವ್ಯಕ್ತಿಗಳು ಸಹಜ ಘನತೆ ಮತ್ತು ಸ್ವಾಯತ್ತತೆಯನ್ನು ಗೌರವಿಸುವ 
ಒಂದು ಸಮನ್ವಯ ಸಮಾಜದಲ್ಲ ಸಂಪೂರ್ಣವಾಗಿ ಮತ್ತು 
ಪರಿಣಾಮಕಾರಿಯಾಗಿ ಭಾಗವಹಿಸುವಂತೆ ಅವರನ್ನು 
ಸಶಕ್ತರನ್ನಾಗಿಸಲು ಮತ್ತು ಸಬಲಅೀಕರಣಗೊಳಸುವ ಸಲುವಾಗಿ 
ಕೆಲಸ ಮಾಡುತ್ತಿದೆ. 


ಇದು, ಮಕ್ಕಳು, ಮಹಿಳೆಯರು ಮತ್ತು ಪುರುಷರು ಸೇರಿದಂತೆ ಎಲ್ಲ 
ರೀತಿಯ ವೈಕಲ್ಯವುಳ್ಳವರೂ ಸಮಾನ ಗೌರವ ಮತ್ತು ಘನತೆಯಿಂದ 
ಬದುಕುವ ತಮ್ಮ ಹಕ್ಕುಗಳು ಮತ್ತು ಮೂಲಭೂತ ಸ್ವಾತಂತ್ರ್ಯವನ್ನು 
ಅನುಭವಿಸುತ್ತಾ. ಮಾನವ ವೈವಿಧ್ಯತೆ ಮತ್ತು ಮನುಕುಲದ 
ಅವಿಭಾಜ್ಯ ಅಂಗವಾಗಿ ಬದುಕಲು ಸಮನ್ವಯ ಸಮಾಜವೊಂದನ್ನು 
ರೂಪಿಸುವ ಉದ್ದೇಶವನ್ನು ಹೊಂದಿದೆ. ಮಕ್ಕಳು ಮತ್ತು ವೈಕಲ್ಯವುಳ್ನ 
ವ್ಯಕ್ತಿಗಳ ಹಕ್ಕನ್ನು ಎತ್ತಿ ಹಿಡಿದು ಪ್ರತಿಪಾದಿಸುತ್ತಾ, ಸಮಾನ 
ಅವಕಾಶಗಳನ್ನು ಖಾತರಿಪಡಿಸಿ. ತಾರತಮ್ಯವಿಲ್ಲದ ಹಾಗೂ ಅಡ್ಡಿ- 
ಆತಂಕರಹಿತ ಸಮಾಜದಲ್ಲ ಅವರ ಸೇರ್ಪಡೆ ಮತ್ತು ಸಂಪೂರ್ಣ 
ಸಹಭಾಗಿತ್ವವನ್ನು ಉತ್ತೇಜಸುತ್ತಾ ಈ ಉದ್ದೇಶಕ್ಕೆ ಮೂರ್ತ ರೂಪ 
ನೀಡಲು ವೃತ್ತಿಪರರ ತಂಡವೊಂದು ಇಲ್ಲ ಹಗಲಅರುಳೆನ್ನದೆ 
ಶ್ರಮಿಸುತ್ತಿದೆ. 


ವಿಶೇಷ ಅಗತ್ಯವುಳ್ಳ ಚಿಕ್ಕ ಮಕ್ಷಳಗೆ ಆರಂಭದಲ್ಲಯೇ ಮತ್ತು 
ಮೂರರಿಂದ ಹದಿನೆಂಟು ವರ್ಷದೊಳಗಿನ ಹದಿಹರೆಯದ 
ವೈಕಲ್ಯವುಳ್ಳವರಿಗೆ ವಿಶೇಷ ಶಿಕ್ಷಣವನ್ನು ನೀಡುವ ಬಹುಮುಖ 
ಕಾರ್ಯದಲ್ಲ ನಮ್ಮ ಮಾದರಿಯ ವಿಶಿಷ್ಟತೆ ಮತ್ತು ಸುಸ್ಥಿರತೆಯು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಅಡಗಿದೆ. ಬೌಧಿಕ ನ್ಯೂನತೆ, ಶ್ರವಣ ದೋಷ ಮತ್ತು ದೃಷ್ಟಿ ವೈಕಲ್ಯತೆ. 
ಮತ್ತು ಬಹು ಸಂವೇದನಾ ನ್ಯೂನತೆ ಹೊಂದಿರುವವರಿಗೆ ಮತ್ತು 
ಅಧಿಕ ಸಹಾಯ ಬೇಕಿರುವ ಮಕ್ಕಳು ಮತ್ತು ಹದಿಹರೆಯದರಿಗೆ ಹಕ್ಕು 
ಆಧಾರಿತ ಚೌಕಟ್ಟನೊಳಗೆ ಸೇವೆಗಳನ್ನು ಸಹ ನೀಡಲಾಗುತ್ತಿದೆ. 


ಅವರಿಗೆ ಜೋಡು ಹಾದಿಯ ವಿಧಾನದಲ್ಲ (Twin-track approach) 
ಎಲ್ಲಾ ರೀತಿಯ ಸೇವೆಗಳನ್ನು ಒದಗಿಸುವ ಜೊತೆಗೆ ಹಕ್ಕು ಆಧಾರಿತ 
ಪ್ರತಿಪಾದನೆ ಮಾಡುವ ಮೂಲಕ ನಾವು ಕಾರ್ಯ- 
ನಿರ್ವಹಿಸುತ್ತಿದ್ದೇವೆ. ಇದು ಶಿಕ್ಷಣ, ಆರೋಗ್ಯ, ಹಕ್ಕಿನ ಪ್ರತಿಪಾದನೆ 
ಮತ್ತು ಸಂಶೋಧನೆಯಂಥ ಪ್ರಮುಖ ವಿಷಯಾಧಾರಿತ 
ಕ್ಷೇತ್ರಗಳನ್ನು ಒಳಗೊಂಡಿದೆ. 


ಸಮನ್ನಯಶಿಕ್ಷಣ 

ವಿಶೇಷ ಅಗತ್ಯವುಳ್ಳ ಮಕ್ಕಳಗೆ ಶಿಕ್ಷಣದ ಅಗತ್ಯತೆಯನ್ನು ಉಚಿತ 
ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯುದೆ 20೦೨ (Right to Free 
and Compulsory Education Act-RTE) ಮತ್ತು ವಿಶೇಷ 
ಅಗತ್ಯವುಳ್ಳ ವ್ಯಕ್ತಿಗಳ ಹಕ್ಷುಗಳ ಕಾಯದೆ (Rights of Persons 


with Disabilities Act-RPWD) 2016ರ ಜೊತೆ 
ಸರಿದೂಗಿಸುವುದಕ್ಕಾಗಿ ನಮ್ಮ ಶಿಕ್ಷಣದ ವ್ಯಾಪ್ತಿಯು ಈ ಕೆಳಗಿನ 
ಅನೇಕ ಕೇಂದ್ರಗಳು ಮತ್ತು ಘಟಕಗಳ ಮೂಲಕ ಸಮನ್ವಯ 
ಶಿಕ್ಷಣವನ್ನು ಉತ್ತೇಜಸುವುದನ್ನು ಒಳಗೊಂಡಿದೆ. 


ಸಮನ್ವಯ ಮತ್ತು ವೃತ್ತಿಪರ ಶಿಕ್ಷಣ ಕೇಂದ್ರ (Centre for Inclusive 
and Vocational Education-CIVE) ಈ ಘಟಕವು, 
ಬೆಳವಣಿಗೆಯಲ್ಲ ನ್ಯೂನತೆ ಹೊಂದಿರುವ ಮಕ್ಕಳಗೆ ರಿವರ್ನ್‌ 
ಇನ್‌ಕ್ಲೂಷನ್‌ ಪ್ಲೇಗ್ರೂಪ್‌, ಸುಸಜ್ಜಿತ ಮಾಹಿತಿ ಮತ್ತು ಸಂವಹನ 
ತಂತ್ರಜ್ಞಾನ (Information and Communication Technology 
(ICT) Lab)) ಪ್ರಯೋಗಾಲಯಗಳನ್ನು ಒಳಗೊಂಡ ಸರ್ವಾಂಗೀಣ 
ಶೈಕ್ಷಣಿಕ ಮತ್ತು ಚಿಕಿತ್ಸಕ ಅಗತ್ಯತೆಗಳನ್ನು ಪೂರೈಸುತ್ತದೆ. ಆಟಸಂ 
ಸ್ಟೆಕ್ಟಮ್‌ ಡಿಸಾರ್ಡರ್‌ (ಪ್ರಅೀನತೆ/ತಂತನತೆ) ಮತ್ತು ಇತರ ವ್ಯಾಪಕ 
ಬೆಳವಣಿಗೆ ನ್ಯೂನತೆಗಳನ್ನು (Pervasive Developmental 


Disorders) ಹೊಂದಿರುವ ಮಕ್ಕಳಗೆ ಶಾಲಾಪೂರ್ವ ಸಿದ್ಧತಾ 
ಕಾರ್ಯಕ್ರಮವನ್ನು ಒಳಗೊಂಡಿದೆ. ಈ ಕೇಂದ್ರದಲ್ಲ. ಸಮನ್ವಯ 
ಶಿಕ್ಷಣದ ಉದ್ದೇಶವನ್ನು ಶಡೇರಿಸುವುದಕ್ಷಾಗಿ. ವಿಶೇಷ ಶಿಕ್ಷಕರು, 
ಚಿಕಿತ್ಸಕರು, ಆಪ್ತ ಸಮಾಲೋಚಕರು ಮತ್ತು ಸಾಮಾಜಕ 
ಕಾರ್ಯಕರ್ತರು ಒಬ್ಬಾಗಿ ಕೆಲಸ ಮಾಡುತ್ತಾರೆ. ಸಮನ್ವಯ ಮತ್ತು 
ವೃತ್ತಿಪರ ಶಿಕ್ಷಣ ಕೇಂದ್ರದ (ಸಿ.ಐ.ವಿ.ಇ) ಅಡಿಯಲ್ಲ ಹಲವಾರು 
ಘಟಕಗಳವೆ. ಪ್ಲೇಗ್ರೂಪ್‌ ಯೂನಿಟ್‌ ಎನ್ನುವುದು 'ರಿವರ್ನ್‌ 
ಇನ್‌ಕ್ಲೂಸಿವ್‌ ಕ್ಲಾಸ್‌' ಆಗಿದ್ದು. ಇದರಲ್ಪ ನ್ಯೂನತೆ ಇರುವ ಮತ್ತು 
ಸಾಮಾನ್ಯ ಮಕ್ಕಳು ಒಟ್ಟಗೆ ಕಅಯಬಹುದಾಗಿದೆ. ಸರ್ವತೋಮುಖ 
ಬೆಳವಣಿಗೆಗೆ ಅವಕಾಶ ನೀಡುವ ಸೂಕ್ತ ಸಾಧಿಸಬಹುದಾದ 


(Developmentally-appropriate) ಮತ್ತು ಮಗು ಕೇಂದ್ರಿತ 


ವಿಧಾನಗಳ ಮೂಲಕ ಕಲಕೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. 


ಕ್ರಿಯಾತ್ಮಕ ಶೈಕ್ಷಣಿಕ us (Functional Academic Unit) 
ಎನ್ನುವುದು. ಮಕಳು ತಮಿ ದಿನನಿತ್ಯದ ಕಾಂ೦ರು೯ 
ಚಟುವಟಕೆಗಳನ್ನು ಸರಾಗವಾಗಿ ನಡೆಸಲು ಮತ್ತು ಕನಿಷ್ಠ 
ಸಹಾಯದೊಂದಿಗೆ ಪೃತಂತ್ರ ಜವನ ಸಾಗಿಸಲು ಅಗತ್ಯ ಓದುವ 
ಮತ್ತು ಬರೆಯುವ ಸಾಮರ್ಥ್ಯ ಮತ್ತು ಅಂಕಿ/ಸ೦ಖ್ಯಾ 
ಕೌಶಲ್ಯಗಳನ್ನು ಅಭವೃದ್ಧಿಪಡಿಸುವತ್ತ ಗಮನ ನೀಡುತ್ತದೆ. 


ಕ್ರಿಯಾತ್ಮಕ wus (Functional Unit) ಎನ್ನುವುದು ವಿದ್ಯಾರ್ಥಿಯು 
ಯಾವುದೇ ಅಡೆತಡೆ ಇಲ್ಲದೆ ವೃತ್ತಿಪರ ತರಬೇತಿಯತ್ತ ಸಾಗಲು 
ಬೇಕಾಗುವ ವೃತ್ತಿಪರ ತರಬೇತಿಯ ಪೂರ್ವತಯಾರಿ ಕೌಶಲಗಳು. 
ಜೀವನ ಕೌಶಲಗಳು ಮತ್ತು ಕೆಲಸಕ್ಕೆ ಸಂಬಂಧಿಸಿದ ವರ್ತನೆಯನ್ನು 
ಅಭವೃಧ್ಧಿಪಡಿಸುವತ್ತ ಗಮನ ನೀಡುತ್ತದೆ. ವಿಶೇಷ ಬೋಧನಾ 
ಘಟಕವು (Special Teaching Unit), ಬಹು ಸಂವೇದನಾ 
ವಿಧಾನಗಳ ಮೂಲಕ ರಗ್ರಹಣಶಕ್ತಿ ಕೌಶಲಗಳ ಬೆಳವಣಿಗೆ ಮತ್ತು 
ತನ್ನು ಹಾಗೂ ಪರಿಸರದ ಬಗ್ಗೆ ಜಾಗ್ಯತಿ ಮೂಡಿಸುವುದಕ್ಕಾಗಿ ಹೆಚ್ಚನ 
ಅಗತ್ಯ ಬೇಕಾದ ಎಳೆಯ ಪ್ರಾಯದ ಮಕ್ಕಳಗೆ ನೆರವಾಗುತ್ತದೆ. 
ವಿರಾಮ ಕಲಕಾ ಘಟಕ (Leisure Learning Unit) ಹೆಚ್ಚನ 
ಸಹಾಯದ ಅಗತ್ಯಬೇಕಾದ ಮತ್ತು ಅತ್ಯಧಿಕ ಬೆಂಬಲದ 
ಅಗತ್ಯವಿರುವ ಮಕ್ಕಳನ್ನು ಹೊಂದಿದೆ. ಈ ಘಟಕದಲ್ಲರುವ 
ವಿದ್ಯಾರ್ಥಿಗಳಗೆ ಬೆಳವಣಿಗೆಯ ಎಲ್ಲಾ ಕ್ಷೇತ್ರಗಳಲ್ಲ ಹೆಚ್ಚಿನ ಸಹಾಯ 
ಬೇಕು. ಅವರಿಗೆ ಘನತೆ, ಆತ್ಮಗೌರವ, ಆತ್ಮವಿಶ್ವಾಸ ಮತ್ತು 
ಸಮ್ಮತಿಯೊಂದಿಗೆ ದೈನಂದಿನ ಜೀವನ ನಡೆಸುವುದಕ್ಕಾಗಿ 
ಮೂಲಭೂತ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ 
ಮಾಡಲಾಗುತ್ತದೆ. 


ವೃತ್ತಿಪರ ಘಟಕವು (Vocational Unit), ವೈಕಲ್ಯವುಳ್ಳ ಹದಿ- 
ಹರೆಯದವರು ಸಬಲರಾಗಲು ಮತ್ತು ದೀರ್ಪಾಾವಧಿಯಲ್ಲ ಕೆಲಸ 
ಮಾಡಲು ಬೇಕಾಗುವ ಕೌಶಲ್ಯಕ್ಸಾಗಿ ಸಜ್ಜುಗೊಳಸಲು ಅವರಿಗೆ 
ವಿವಿಧ ವೃತ್ತಿಪರ ಕೋರ್ಸ್‌ಗಳಲ್ಲ ತರಬೇತಿಯನ್ನು ನೀಡುತ್ತದೆ. 
ದೈಹಿಕ ಪುನರ್ವಸತಿ ಘಟಕವು (Physical Rehabilitation Unit) 
ಚಿಕಿತ್ಸೆಯ ಸೇವೆಗಳನ್ನು ನೀಡುತ್ತದೆ. ಅಲ್ಲಕಾಅನ ಮತ್ತು ದೀರ್ಪ- 
ಕಾಲೀನ ಗುರಿಗಳ ಮೂಲಕ ಅಗತ್ಯತೆ ಆಧಾರಿತ ವಿಧಾನವನ್ನು 
ಅನ್ವಯುಸಿ ದೈಹಿಕ ಮತ್ತು ಬೆಳವಣಿಗೆಯ ಮೈಅಗಲ್ಲುಗಳನ್ನು 
ಸಾಧಿಸಲು ವಿದ್ಯಾರ್ಥಿಗಳಗೆ ಪ್ರತಿ ವಾರ ಕನಿಷ್ಠ ಎರಡು ದಿನಗಳ ಕಾಲ 


ತರಬೇತಿ ಪಡೆದ ವೃತ್ತಿಪರರಿಂದ ಭೌತ ಚಕಿತ್ತೆ (Physiotherapy) 
ಮತ್ತು ವಾಕ್‌ ಚಿಕಿತ್ಲೆಯನ್ನು (Speech therapy) ನೀಡಲಾಗುತ್ತದೆ. 


ಐ.ಸಿ.ಟ ಪ್ರಯೋಗಾಲಯವು (ಮಾಹಿತಿ, ಸಂವಹನ ಮತ್ತು 
ತಂತ್ರಜ್ಞಾನ) ವೈಕಲ್ಯವುಳ್ಳ ವ್ಯಕ್ತಿಗಳಗೆ ಕಂಪ್ಯೂಟರ್‌ ಸಾಕ್ಷರತೆ 
ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಪ್ರತ್ಯೇಕ ಅಗತ್ಯತೆಗಳಗೆ 
ಅನುಗುಣವಾಗಿ ವಿಶೇಷ ನೆರವು ಉಪಕರಣಗಳು ಮತ್ತು 
ಸಾಫ್ಟ್‌ ವೇರ್‌ಗಳು ವಿದ್ಯಾರ್ಥಿಗಳಗೆ ಮೂಲ ಕಂಪ್ಯೂಟರ್‌ 
ಕೌಶಲ್ಯಗಳನ್ನು ಕಅಯಲು ಸಹಾಯ ಮಾಡುತ್ತವೆ. 


ಈ ಸಂಸ್ಥೆಯು, ಸಮನ್ನಯ ಶಿಕ್ಷಣವನ್ನು ಉತ್ತೇಜಸುವುದಕ್ಷಾಗಿ 
ಬಹುಮುಖ ವಿಧಾನವನ್ನು ಅಳವಡಿಸಿಕೊಂಡಿದೆ. ೨೦16ರಲ್ಲ ರಿವರ್ಸ್‌ 
ಇನ್‌ಕ್ಲೂಷನ್‌ ಅನ್ನು ಜಾರಿಗೆ ತರಲಾಯುತು. ಇಲ್ಲ ವಿಶಿಷ್ಠ 
ಶಾಲಾಪೂರ್ವ ಶಿಕ್ಷಣದ ಪಠ್ಯಕ್ರಮವನ್ನು ಅನುಸರಿಸಲಾಗುತ್ತಿದ್ದು. 
ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಲ್ಲಾ ವಿದ್ಯಾರ್ಥಿಗಳು 
ಅತ್ಯುತ್ತಮವಾಗಿ ಕಅಯುತ್ತಿದ್ದಾರೆ ಎನ್ನುವುದನ್ನು ಬಚಿತ- 


ಪಡಿಸಿಕೊಳ್ಳಲು ಇದರಲ್ಲ ವಿಶೇಷ ಶಿಕ್ಷಕರು ಮತ್ತು 
ಮಾಂಟಿಸ್ಟರಿಯಲ್ಲ ತರಬೇತಿ ಪಡೆದ ಶಿಕ್ಷಕರು ಜೊತೆಯಾಗಿ 
ಕಾರ್ಯ ನಿರ್ವಹಿಸುತ್ತಾರೆ. ವಿಶೇಷ ಅಗತ್ಯವುಳ್ಳ ಮತ್ತು ಸಾಮಾನ್ಯ 
ಮಕ್ಕಳು ಪರಸ್ಪರ ಸಂವಹನ ನಡೆಸುವ ಸಹಜ ರೀತಿಯನ್ನು 
ನೋಡಿದಾಗ ಕಣ್ಣು ತುಂಜ ಬರುತ್ತದೆ. ಹಲವಾರು ವರ್ಷಗಳಂದ. 
ಅನೇಕ ಮಕ್ಕಳನ್ನು ಶಾಲೆಯ ಮುಖ್ಯ ವಾಹಿನಿಗೆ ಕರೆತರಲಾಗಿದೆ. 
ಶಿಶು ಸಾರಥಿಯ ಶಿಕ್ಷಕರು ಈ ಶಾಲೆಗಳ ಶಿಕ್ಷಕರಿಗೆ ಸಹಕಾರ 
ನೀಡುತ್ತಲೇ ಬಂದಿದ್ದಾರೆ. ಹಾಗೂ ಆ ಮಕ್ಕಳು ಸಾಧಿಸಿರುವ 
ಪ್ರಗತಿಯ ಮೇಲೆ ನಿಗಾ ಇಡುತ್ತಾರೆ. ಸಮನ್ವಯ ಶಿಕ್ಷಣದ ಕಡೆಗೆ 
ಪ್ರಯಾಣ ಬೆಳೆಸುವ ಈ ಮುಖ್ಯವಾಹಿನಿಯ ಶಾಲೆಗಳಗೆ ದಾಬಲಾತಿ 
ಪೂರ್ವ ಸಂವೇದನಾಶೀಲತೆ ಮತ್ತು ಪುನಶ್ಲೇತನ ಕಾರ್ಯ- 
ಕ್ರಮಗಳನ್ನು ಆಯೋಜಸಲಾಗುತ್ತದೆ. 2೦18ರ ಸೆಫ್ಲೆಂಬರ್‌ನಲ್ಲ 
ಅಸ್ಹಾಂ ಸರ್ಕಾರ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಚಿವಾಲಯದ ಅಡಿಯಲ್ಪ್ಲರುವ ರಾಷ್ಟ್ರೀಯ ಆಯುಷ್‌ ಮಿಶನ್‌. 
"ಜೀವಧಾರಾ ಯೋಜನೆ'ಯನ್ನು ಜಾರಿಗೆ ತಂದಿತು. ಇದೊಂದು 
ಪ್ರಾಂಯೋಗಿಕ ಯೋಜನೆಂಯಾಗಿದ್ದು. ಪಿಪು ಸಾರಥಿಂಶು 
ಸಹಯೋಗದೊಂದಿಗೆ ಅಸ್ಹಾಂನ ಕಾಮರೂಪ್‌ ಜಲ್ಲೆಯಲ್ಲ ವಿಶೇಷ 
ಅಗತ್ಯವುಳ್ಳ ಮಕ್ಕಆಗೆ ಯೋಗವನ್ನು ಪರಿಚಯಿಸುವ ಉದ್ದೇಶವನ್ನು 
ಹೊಂದಿದೆ. ಈ ಹೊಸ ಉಪಕ್ರಮವು ತುಂಬಾ ಪರಿಣಾಮ- 
ಕಾರಿಯಾಗಿ ಹೊರಹೊಮ್ಮಿದೆ. ಏಕೆಂದರೆ ಕೇಂದ್ರದಲ್ಲರುವ ಇತರ 
ಚಿಕಿತ್ಸೆಗಳಗೆ ಇದು ಪೂರಕವೆನಿಪಿದೆ ಹಾಗೂ ಸಾವಧಾನತೆಯನ್ನು 
ಉತ್ತೇಜಸುವುದಕ್ನಾಗಿ ಮಕ್ಕಳ ಸ್ನೇಹಿ ಚಟುವಟಕೆಗಳೊಂದಿಗೆ 
ಪಠಣ/ಜಪ, ಪ್ರಾಣಾಯಾಮ (ಉಸಿರಾಟದ ಅಭ್ಯಾಸ). ಪುನಶ್ಲೇತನ 
ವ್ಯಾಯಾಮಗಳು ಮತ್ತು ಆಸನಗಳನ್ನು ಬಳಸಲಾಗುತ್ತದೆ. 
ಯೋಗಾಭ್ಯಾಸಗಳನ್ನು ಪ್ರತಿ ವಾರ ಒಂದು ಗಂಟಿಯ ಕಾಲ 
ನಡೆಸಲಾಗುತ್ತದೆ. ಯೋಗದ ಪರಿಕಲ್ಪನೆ ಮತ್ತು ವಿಶೇಷ ಅಗತ್ಯವುಳ್ಳ 
ಮಕ್ಷಳಗೆ ಇದರಿಂದ ಉಂಬಾಗುವ ಪ್ರಯೋಜನವನ್ನು ತಿಆಸಲು 
ಪೋಷಕರೊಂದಿಗೆ ನಿರಂತರ ಸಭೆಗಳನ್ನು ನಡೆಸಲಾಗುತ್ತದೆ. 
ವಿಶೇಷವೆಂದರೆ ಹೆಚ್ಚನ ಪೋಷಕರು ತಮ್ಮ ಮಕ್ಕಳೊಂದಿಗೆ 
ಯೋಗಾಭ್ಯಾಸದಲ್ಲಿ ಭಾಗವಹಿಸುತ್ತಾರೆ. 


RAISE-NE ((Regional Action on Inclusive Education in the 
North East) 


RAISE-NE ಶೇಶಾನ್ಯ ರಾಜ್ಯಗಳಲ್ಲ ಸಮನ್ವಯ ಶಿಕ್ಷಣದ ಪ್ರಾದೇಶಿಕ 
ಕಾರ್ಯ ಯೋಜನೆಯನ್ನು 2೦16ರ ಜಾರಿಗೆ ತರಲಾಯುತು. 
ಅಸ್ಟಾಂ, ಮಣಿಮರ, ಮೇಘಾಲಯ, ನಾಗಾಲ್ಯಾಂಡ್‌ ಮತ್ತು 
ತ್ರಿಪುರದ ಆಯ್ದ ಜಲ್ಲೆಗಳ ಸರ್ಕಾರಿ/ಸರ್ಕಾರಿ ಅನುದಾನಿತ 
ಶಾಲೆಗಳಲ್ಲ ಕಅಯುತ್ತಿರುವ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣದ 
ಗುಣಮಟ್ಟವನ್ನು ಸುಧಾರಿಸುವ ಸಲುವಾಗಿ ಇರುವ ಸಮನ್ವಯ 
ಶಿಕ್ಷಣದ ಕುರಿತು ಸರ್ವ ಶಿಕ್ಷಣ ಅಭಿಯಾನದ (ಎಸ್‌.ಎಸ್‌.ಎ) 
ಕಾರ್ಯಕ್ರಮಕ್ಕೆ ಪೂರಕವಾಗಿ ಈ ಯೋಜನೆಯನ್ನು ಜಾರಿ- 
ಗೊಳಆಸಲಾಲುತು. ಈ ಸಂಬಂಧ ಶಿಶು ಸಾರಥಿಯು ಕಾಮರೂಪ್‌ 
(ಮಹಾನಗರ) ಜಲ್ಲೆಯಲ್ಲ 5 ಎಸ್‌.ಎಸ್‌.ಎ ಶಾಲೆಗಳೊಂದಿಗೆ 
ಕೈಜೋಡಿಸಿದೆ ಹಾಗೂ ಇನ್ನೊಂದು ಜಲ್ಲಿಗೆ ತನ್ನು ಸೇವೆಯನ್ನು 
ವಿಸ್ತರಿಸಲು ಸಿದ್ಧವಾಗಿದೆ. ಸಾಮರ್ಥ್ಯವ್ಯದ್ಧಿ. ಸಂವೇದನಾಶೀಲತೆ, 
ಪಠ್ಯಕ್ರಮ ರೂಪುಗೊಳಸುವುದು ಜೊತೆಗೆ ಶಿಕ್ಷಕರ ತರಬೇತಿ, ಕಲಕೆ 
ಮತ್ತು ಪೂರಕ ಮೌಲ್ಯಮಾಪನ ವಿಧಾನಗಳಗಾಗಿ ಸಾರ್ವತ್ರಿಕ 
ವಿನ್ಯಾಸ ಮುಂತಾದುವುಗಳ ಮೂಲಕ ಗುಣಮಟ್ಟದ ಸಮನ್ಪಯ 
ಶಿಕ್ಷಣವನ್ನು ಉತ್ತೇಜಸುವ ಮತ್ತು ಪ್ರತಿಪಾದಿಸುವ ಮುಖ್ಯ 
ಉದ್ದೇಶವನ್ನು ಠ ಕಾರ್ಯಕ್ರಮವು ಹೊಂದಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


56 


ಪ್ಪರ್ಶ್‌ ಘಟಕ 

ಈ ಘಟಕವು ಶ್ರವಣ ಮತ್ತು ದೃಷ್ಟಿ ದೋಷ (ಡಿ.ಬ) ಇರುವ 
ವ್ಯಕ್ತಿಗಳಗೆ ಅಗತ್ಯತೆ ಆಧಾರಿತ ಸಮಗ್ರ ಸೇವೆಗಳನ್ನು ನೀಡುತ್ತದೆ. 
ಇದೊಂದು ಅಸಾಧಾರಣ ವೈಕಲ್ಯತೆಯಾಗಿದ್ದು. ದೃಷ್ಟಿ ಮತ್ತು ಶ್ರವಣ 
ದೋಷ (Deaf-blindness -Db) ಹಾಗೂ ಬಹು ಇಂದ್ರಿಯ 


ದೊeಷಗಕಳ (Multi-Sensory Impairment -MSI) 
ಸಂಯೋಜನೆಯಾಗಿದೆ. ಈ ದೋಷವು ೦ಯುಂದ 4೦ರ 
ವಯೋಮಾನದವರಲ್ಲ ಕಂಡುಬರುತ್ತದೆ. ಸೆನ್ಸ್‌ ಇಂಟರ್‌ನ್ಯಾಶನಲ್‌ 


ಇಂಡಿಯಾದ (Sense International India) ಸಹಕಾರದೊಂದಿಗೆ 
ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲ ತನ್ನ ಸೇವೆಯನ್ನು ನೀಡುವ 
ಸಲುವಾಗಿ 2೦15ರರಲ್ಲ ಅಸ್ಪಾಂನ ಎರಡು ಜಲ್ಲೆಗಳಲ್ಲ ಈ 
ಕಾರ್ಯಕ್ರಮವನ್ನು ಜಾರಿಗೆ ತರಲಾಯುತು. ಆಪ್ತ ಸಮಾಲೋಚನೆ, 
ಪೋಷಕರ ತರಬೇತಿಯೊಂದಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು 
ಒದಗಿಸುವುದು. ಶ್ರವಣ ಸಾಧನಗಳು ಮತ್ತು ಬ್ರೈಲ್‌ ಕಿಟಬ್‌ಗಳಂತಹ 
ಸಹಾಯಕ ಸಾಧನಗಳನ್ನು ವಿತರಿಸುವುದರ ಮೂಲಕ ಮನೆ 
ಆಧಾರಿತ ಸೇವೆಗಳನ್ನು ಒದಗಿಸುವ ಕಾರ್ಯಚಟುವಟಕೆಗಳನ್ನು 
ಈಶ ಘಟಕವು ಮಾಡುತ್ತಿದೆ. 


ಮಾನವ ಸಂಪನ್ಯ್ಕೂಲ ಅಭವೃದ್ಧಿ ವಿಭಾಗ (Human Resource 


Development Department) 


ಈ ಹೆಚ್‌.ಆರ್‌.ಡಿ.ಯು, ತರಬೇತಿ ಪಡೆದ ಪುನರ್ವಸತಿ ವೃತ್ತಿಪರರ 
ತಂಡವನ್ನು ರಚಿಸುವ ಉದ್ದೇಶದಿಂದ ಭಾರತೀಯ ಪುನರ್ವಸತಿ 


ಮಂಡಳ» (Rehabilitation Council of India-RCl)- 
ಅಂಗೀಕರಿಸಿರುವ ತರಬೇತಿ ಕಾರ್ಯ-ಕ್ರಮಗಳನ್ನು ನಡೆಸುತ್ತದೆ. 
ಈ ವಿಭಾಗವು, ಸೆರೆಬ್ರಲ್‌ ಪಾಲ್ತಿ (ಮೆದುಳುವಾತ) ಇರುವ ಮಕ್ಷಳ 
ನಿರ್ವಹಣೆಗಾಗಿ ಪೋಷಕರಿಗೆ ಅಲ್ಪಕಾಲೀನ ತರಬೇತಿಯನ್ನು 
ನೀಡುವ ಮೂಲಕ ಕಾರ್ಯಾರಂಭ ಮಾಡಿತು. 2೨೦೦38ನೇ 
ಇಸವಿಯಿಂದ ವಿವಿಧ ಆರ್‌.ಸಿ.ಐ ಅಂಗೀಕೃತ ಕೋರ್ಸುಗಳು 
(ಕ್ರಾಸ್‌ ಡಿಸೆಬಅಟ ಮತ್ತು ಸಮನ್ವಯ ಶಿಕ್ಷಣದಲ್ಲಿ ಸುಧಾರಿತ 
ಸರ್ಟಫಿಕೇಟ್‌ ಕೋರ್ಸು), ಡಿಪ್ಲೊಮಾ (ಡಿ.ಎಡ್‌. ವಿಶೇಷ ಶಿಕ್ಷಣ — 
ಸೆರೆಬ್ರಲ್‌ ಪಾಣ್ತ) ಮತ್ತು ಪದವಿ ಮಟ್ಟದ ಕೋರ್ಸುಗಳನ್ನು 
(ಅ.ಎಡ್‌. ವಿಶೇಷ ಶಿಕ್ಷಣ - ಬೌದ್ದಿಕ ನ್ಯೂನತೆ) ಪ್ರಾರಂಭಸಲಾಗಿದೆ. 
ಆರ್‌.ಸಿ.ಐ ಅಂಗೀಕೃತ ಫೌಂಡೇಶನ್‌ ಕೋರ್ಸುಗಳ ಮೂಲಕ ಈ 
ಪ್ರದೇಶದ ಅನೇಕ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ವೈಕಲ್ಯವುಳ್ಳವರ 
ಕುರಿತು ತರಬೇತಿ ನೀಡಲಾಗಿದೆ. ನ್ಯಾಶನಲ್‌ ಟ್ರಸ್ಟ್‌ನ ಅಡಿಯಲ್ಲ 
ಶಿಕ್ಷಕರು ಮತ್ತು ಆರೈಕೆದಾರರ ತರಬೇತಿಗಾಗಿ ಮನೆ ಆಧಾರಿತ 
ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಹಲವಾರು 
ವರ್ಷಗಳಂದ ಪಿಶು ಸಾರಥಿಯು. ವೈಕಲ್ಯವುಳ್ಳವರ ಕುರಿತ 
ಸರ್ಕಾರದ ವಿವಿಧ ಸಾಮರ್ಥ್ಯ ವೃದ್ಧಿ ಉಪಕ್ರಮಗಳ ಮೂಲಕ 
ವೈದ್ಯರು. ದಾದಿಂಯುರು, ಆರ್‌.ಎಂ.ಎಸ್‌.ಎ, ಎಸ್‌.ಎಸ್‌.ಎ, 
ಐ.ಸಿ.ಡಿ.ಎಸ್‌, ಆಶಾ ಮತ್ತು ಅಂಗನವಾಡಿ ಕಾರ್ಯ-ಕರ್ತೆೇಯರು 
ಸೇರಿದಂತೆ 5೦೦೦ಕ್ಕೂ ಹೆಚ್ಚನ ಜನರನ್ನು ತಲುಪಿದೆ. 


ಭಾರತಿ ಇನ್‌ಪ್ರಾಟೆಲ್‌ ವಿದ್ಯಾರ್ಥಿವೇತನ 

ಕಾರ್ಯಕ್ರಮ (ಚಿ.ಐ.ಎಸ್‌.ಪಿ) 

ಶಿಶು ಸಾರಥಿಯು ಭಾರತಿ ಇನ್‌ಫ್ರಾಟೆಲ್‌ ಅಮಿಟಿಡ್‌ನ 
ಪಿ.ಎಸ್‌.ಆರ್‌. ವಿಭಾಗದ ಸಹಭಾಗಿತ್ವದೊಂದಿಗೆ ಭಾರತಿ 
ಇನ್‌ಪ್ರಾಟೆಲ್‌ ವಿದ್ಯಾರ್ಥಿವೇತನ ಕಾರ್ಯಕ್ರಮ (ಚ.ಐ.ಎಸ್‌.ಪಿ)ದ 
ಅನುಷ್ಠಾನದಲ್ಲ ಸಹಭಾಗಿತ್ವ ಹೊಂದಿದೆ. ಈ ಕಾರ್ಯಕ್ರಮವನ್ನು 
ಎಂಟು ಈಶಾನ್ಯ ರಾಜ್ಯಗಳಲ್ಲಿರುವ ವಿಶೇಷ ಅಗತ್ಯವುಳ್ಳ ಮಕ್ಷಳಗೆ, 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಪ್ರತಿ ರಾಜ್ಯದಲ್ಲಿ ಗುರುತಿಸಲಾದ ಸಹಭಾಗಿ ಸಂಸ್ಥೆಗಳಲ್ಲ ಉನ್ನತ 
ಶಿಕ್ಷಣ ಒದಗಿಸುವುದಕ್ಕಾಗಿ 2೦16ರ ಜಾರಿಗೆ ತರಲಾಯುತು. 
ಈಶಾನ್ಯ ಭಾರತದ ಸುಮಾರು 1೨5 ವಿದ್ಯಾರ್ಥಿಗಳಗೆ, ವಿವಿಧ 
ಕೋರ್ನುಗಳು ಮತ್ತು ವಿಷಯಗಳನ್ನು ಕಅಯುವುದಕ್ಕಾಗಿ 
ವಿದ್ಯಾರ್ಥಿ ವೇತನವನ್ನು ನೀಡಲಾಗಿದೆ. 


ಇತರ ಚಿಕಿತ್ಸಕ ಕ್ರಮಗಳು 
ಆರಂಜಕ ಚಿಕಿತ್ಸಕ ಕ್ರಮ ಶಿಶು ಸಾರಧಿಂಯು 1987ರಲ್ಲ 
ಆರಂಭಗೊಂಡ ದಿನದಿಂದಲೇ ಆರಂಭಕ ಚಿಕಿತ್ಸಕ ಕ್ರಮ ಘಟಕವನ್ನು 


(Early Intervention Unit -EIU) ನಡೆಸುತ್ತಿದೆ. ಇಲ್ಲಯವರೆಗೆ 
ಸುಮಾರು 5೦ ಸಾವಿರಕ್ಲೂ ಹೆಚ್ಚು ಚಿಕಿತ್ಸಕ ಕಾರ್ಯಕ್ರಮಗಳನ್ನು 
ನಡೆಸಲಾಗಿದ್ದು, ಈಶಾನ್ಯ ಭಾರತದ ಸಾವಿರಾರು ಚಿಕ್ಕ ಮಕ್ಕಳನ್ನು 
ತಲುಪಲಾಗಿದೆ. ಈ ಘಟಕವು. ಶಿಶುಗಳು. ಅಧಿಕ ಅಪಾಯ 
ಹೊಂದಿರುವ ಸಣ್ಣ ಮಕ್ಕಳು ಮತ್ತು ವಿಕಂಜತ ಬೆಳವಣಿಗೆ 
ಹಂತಗಳನ್ನು ಹೊಂದಿರುವ ಮತ್ತು ನ್ಯೂನತೆಯನ್ನು ಹೊಂದಿರುವ 
ಚಿಕ್ಕ ಮಕ್ಕಳಗೆ ಚಿಕಿತ್ಸೆ ಮತ್ತು ಮಕ್ಕಳ ನಿರ್ದಿಷ್ಟ ಮನೆ ನಿರ್ವಹಣೆ 
ಕಾರ್ಯಕ್ರಮಗಳ ಮೂಲಕ ಆರಂಭದಲ್ಲೇ ನ್ಯೂನತೆ ಪತ್ತೆಹಚ್ಚುವಿಕೆ. 
ತಪಾಸಣೆ ಮತ್ತು ನಿರ್ವಹಣೆ ಸೇವೆಗಳನ್ನು ನೀಡುತ್ತಿದೆ. ಮಗುವಿನ 
ಬೆಳವಣಿಗೆಯ ಕುರಿತು ನಡೆಸಲಾದ ಸಂಶೋಧನೆಗಳ ಪ್ರಕಾರ, 
ಮೊದಲ ಆರು ವರ್ಷಗಳು ಪ್ರತಿ ಮಗುವಿನ ಸರ್ವಾಂಗೀಣ 
ಬೆಳವಣಿಗೆಯಲ್ಲ ನಿರ್ಣಾಯಕವೆನಿಸುತ್ತವೆ. ಹೀಗಾಗಿ, 
ಅಪಾಯದಲ್ಲರುವ ಅಥವಾ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು 
ನ್ಯೂನತೆಗಳಗೆ ಈಡಾಗಿರುವ ಮಕ್ಷಳಗೆ ಇಂತಹ ಸೇವೆಗಳನ್ನು 
ನೀಡುವುದು ಅತ್ಯವಶ್ಯಕ. ಪ್ರಸವ ಪೂರ್ವ ಸಮಸ್ಯೆಗಳು. ಅಕಾಅಕ 
ಜನನ, ಹುಟ್ಟುವಾಗ ಕಡಿಮೆ ತೂಕ, ಅಪೌಷ್ಠಿಕತೆ, ನಿರ್ಲಕ್ಷ್ಯ ಮತ್ತು 
ರೋಗಗಳು ಹಾಗೂ ಇತರ ಅಂಶಗಳು ಬೆಳವಣಿಗೆಯ ಕುಂಠಿತಕ್ಕೆ 
ಕಾರಣವಾಗುತ್ತವೆ. 


ಇಂತಹ ಸೇವೆಗಳು ಸಕಾಲಅಕ ಚಿಕಿತ್ಸಕ ಕ್ರಮವನ್ನು ಬಾತ್ರಿಪಡಿಸುತ್ತವೆ 
ಹಾಗೂ ಕುಂಠಿತ ಬೆಳವಣಿಗೆಹೊಂದಿರುವ ಮಕ್ಕಳು: 
ರಹಣಶಕ್ತಿ/ಬೌದ್ದಿಕ, ಸಮರ್ರ ಚಲನೆ, ಸಮಾಜೋ ಭಾವನಾತ್ಮಕ, 
ಸಂವಹನ, ಇವುಗಳೆಲ್ಲವು ಅವರ ಜೀವನದ ಗುಣಮಟ್ಟವನ್ನು 
ವೃದ್ಧಿಸಬಹುದು ಹಾಗೂ ಅವರು ತಮ್ಮ ಸಂಪೂರ್ಣ 
ಸಾಮರ್ಥ್ಯವನ್ನು ಗಳಸಬಹುದು ಎಂಬುದನ್ನು ತೋರಿಸಿ- 
ಕೊಡುತ್ತದೆ. ಜೊತೆಗೆ ಆದಷ್ಟು ಬೇಗನೇ ಅವರು ಸಮಾಜದ 
ಮುಖ್ಯವಾಹಿನಿಯಲ್ಲ ಗುರುತಿಸಿಕೊಳ್ಳಲು ಇದು ಉತ್ತೇಜಸುತ್ತದೆ. 
ಉದಾಹರಣೆಗೆ, ಪ್ರತಿ ಮಗುವಿನ ದೊಡ್ಡ ಮತ್ತು ಚಿಕ್ಕ ಸ್ನಾಯುಗಳ 
ಬೆಳವಣಿಗೆಯ ಕೌಶಲ್ಯಗಳು. ಬೌದ್ಧಿಕ/ಗ್ರಹಣಪಶಕ್ತಿ ಕೌಶಲ್ಯಗಳು. 
ರಹಿಕೆ ಮತ್ತು ಅಭಿವ್ಯಕ್ತಿಗೊಳಸುವ ಭಾಷೆಯ ಕೌಶಲ್ಯಗಳು. ಆಟದ 
ಕೌಶಲ್ಯಗಳು ಮತ್ತು ಪ್ರತಿ ಮಗುವಿನ ಪ್ಪ-ಸಹಾಯ ಕೌಶಲ್ಯಗಳು 
ವಿಶೇಷ ಅಗತ್ಯವುಳ್ಳ ಮಕ್ಕಳು ಮತ್ತು ಅವರ ಕುಟುಂಬಗಳನ್ನು 
ಅರಿತುಕೊಳ್ಳಲು ಮತ್ತು ಗುರುತಿಸಲು ಹಾಗೂ ಅದೇ ರೀತಿ 
ಅವರೊಂದಿಗೆ ಕೆಲಸ ಮಾಡಲು, ವೈಯಕ್ತಿಕ ಮೌಲ್ಯಮಾಪನ ಮತ್ತು 
ಮೌಲ್ಯಮಾಪನವನ್ನು ಒದಗಿಸಲಾಗುತ್ತದೆ. ಪ್ರತಿ ಮಗುವಿನ 
ವೈಯಕ್ತಿಕ ಅಲ್ಲಕಾಅನ ಮತ್ತು ದೀರ್ಪಕಾಅೀನ ಗುರಿಗಳ೦ಂದ 
ಹಿಡಿದು, ನಿರ್ದಿಷ್ಟ ಗುರಿಗಳನ್ನು ಗುರುತಿಸುವುದಕ್ಷಾಗಿ ಮಕ್ಕಳ ಜೊತೆ 
ಪೋಷಕರು ಕೆಲಸ ಮಾಡುವುದನ್ನು ಮುಂದುವರಿಸುವುದಕ್ಕಾಗಿ 
ಮನೆ ನಿರ್ವಹಣಿ ಕಾರ್ಯಕ್ರಮಗಳ ತನಕ ಯೋಜನೆ ಮತ್ತು 
ಬೆಳವಣಿಗೆ ನಿರ್ವಹಣೆ ಯೋಜನೆಗಳನ್ನು ರೂಪಿಸಲಾಗುತ್ತದೆ. 
ಇದರೊಂದಿಗೆ, ಕುಟುಂಬಗಳ ಅನುಕೂಲತೆಗೆ ತಕ್ನಂತೆ ವಾರಕ್ಕೊಮ್ಮೆ 
ಅಥವಾ ಮಾಸಿಕ ಆಧಾರದಲ್ಲ ಮಕ್ಷಳೊಂದಿಗೆ ಅವರು ಸಾಧಿಸಿರುವ 
ಮುನ್ನಡೆ ಕುರಿತು ಅವಲೋಕನ ಮಾಡಲಾಗುತ್ತದೆ. ಈ 


ಕಾರ್ಯಕ್ರಮಗಳನ್ನು ಅಗತ್ಯತೆ ಆಧಾರಿತ ಚಿಕಿತ್ಸೆಗಳೊಂದಿಗೆ 
ಪರಿಪಶಿೀೀಅಸಿ ಮೇಲ್ದರ್ಜೆಗೆ ಏರಿಸಲಾಗುತ್ತದೆ. ಇವುಗಳಲ್ತ 
ಫಿಸಿಯೋಥೆರಪಿ, ವಾಕ್‌ ಚಿಕಿತ್ಸೆ, ಔದ್ಯೋಗಿಕ ಚಿಕಿತ್ಸೆ ಮತ್ತು ವಿಶೇಷ 
ಶಿಕ್ಷಣ ಸೇರಿವೆ. ಆಟದ ಮೂಲಕ ಮಕ್ಕಳ ಪ್ರೇರಣಿ ಮತ್ತು 
ತೊಡಗಿಸಿಕೊಳ್ಳುವಿಕೆಯನ್ನು ವೃದ್ಧಿಸಲು ವರ್ಷಕ್ಕೆ ಮೂರು ಬಾರಿ 
"ಫ್ರೀ ಪ್ಲೇ ಸ್ಲಿಮ್ಯುಲೇಶನ್‌' ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. 


ಆರಂಭಕ ಚಿಕಿತ್ಸಕ ಕ್ರಮ ಘಟಕದ (arly Intervention Unit) 
ಮಕ್ಷಳಗೆ, ಶಿಶು ಸಾರಥಿಯ ಸೆಂಟರ್‌ ಫಾರ್‌ ಇನ್‌ಕ್ಲೂಸಿವ್‌ ಅಂಡ್‌ 
ಪವೊಕೇಶನಲ್‌ ಯೂನಿಟ್‌, ಸ್ಪರ್ಶ್‌ ಘಟಕ ಮತ್ತು ಪೂರ್ವ-ವೃತ್ತಿ 
ತರಬೇತಿ ಘಟಕದ ಮಗುವಿನ ಪ್ರಗತಿ ಮತ್ತು ವೈಯಕ್ತಿಕ 
ಅಗತ್ಯತೆಗಳಗೆ ತಕ್ಕಂತೆ ಉಲ್ಲೇಖತ ಸೇವೆಗಳನ್ನು ನೀಡಲಾಗುತ್ತದೆ. 
ರೋಗ ಲಕ್ಷಣಗಳ ಗುರುತಿಸುವಿಕೆ ಮತ್ತು ರೋಗನಿರ್ಣಯ 
ಪರೀಕ್ಷೆಗಳಾದ ಜ.ಇ.ಆರ್‌.ಎ ಮತ್ತು ದೃಷ್ಠಿ ದೋಷಗಳಗೆ 
ಸಂಬಂಧಿಸಿದಂತೆ ಪರಿಸ್ಥಿತಿಗಳ ನಿಯಂತ್ರಣಕ್ಷಾಗಿ ಅವರನ್ನು 
ವೈದ್ಯಕೀಯ ಸಿಬ್ಬಂದಿಗಳ ಬಜ ಕಳುಹಿಸಲಾಗುತ್ತದೆ. ಕೈ/ 
ಮೊಣಕಾಲಅನ ಪಟ್ಟಿ. ಹಿಮ್ಮಡಿ ಪಾದದ ಸಾಧನ, ಸೊಂಟ- 
ಮೊಣಕಾಲು-ಹಿಮ್ಮಡಿ-ಪಾದದ ಸಾಧನ, ಮೊಣಕಾಲು-ಹಿಮ್ಮಡಿ- 
ಪಾದದ ಸಾಧನ, ಮಾಪ್ಪeಡಿಸಿದ ಶೂಗಳು ಮುಂತಾದ 
ಸಹಾಯಕಗಳು. ಸಾಧನಗಳು ಮತ್ತು ಸಹಾಯಕ ಸಾಧನಗಳನ್ನು 
ಶಿಫಾರಸು ಮಾಡಲಾಗುತ್ತದೆ. 


ಆಪ್ತ ಸಮಾಲೋಚನೆ 

ಆಪ್ಪ ಸಮಾಲೋಚನಾ ಘಟಕವು ಹೋಷಕರಿಗೆ ಪ್ರಾಥಮಿಕ ಹಂತದ 
ಮಾನಸಿಕ ಬೆಂಬಲ ಮತ್ತು ಆಪ್ರ ಸಮಾಲೋಚನೆ ಸೇವೆಗಳನ್ನು 
ನೀಡುತ್ತದೆ. ತಮ್ಮ ಮಗುವಿನ ನ್ಯೂನತೆಯ ಕಾರಣ ಪೋಷಕರು 
ಅನುಭವಿಸುತ್ತಿರುವ ಭಾವನಾತ್ಯಕ ವಿಚಾರಗಳನ್ನು ನಿಭಾಲುಸಲು 
ಮತ್ತು ಪರಿಸ್ಥಿತಿಯನ್ನು ಇನ್ನೂ ಉತ್ತಮವಾಗಿ ನಿರ್ವಹಿಸಲು 
ಅವರನ್ನು ತಯಾರು ಮಾಡುವುದು ಹಾಗೂ ಅವರ ಮಗುವಿನ 
ವೈಕಲ್ಯಗಳ ಬಣ್ಣೆ ಹೋಷಕರಿಗೆ ಮತು ಪ್ರಾಥಮಿಕ ಹಂತದ 
ಆರೈಕೆದಾರರಿಗೆ ಶಿಕ್ಷಣ ನೀಡಲು ಈ ಘಟಕವು ಕಾರ- 
ನಿರ್ವಹಿಸುತ್ತದೆ. ಮುಖ್ಯವಾಹಿನಿಂಶು ಶಾಲೆಗಳಲ್ಲ ಎಲ್ಲ 
ಅವಕಾಶವಿದೆಯೋ ಅಲ್ವ ಸಮನ್ಪಯ ಶಿಕ್ಷಣದ ಅಗತ್ಯತೆಯನ್ನು 


ಕುರಿತು ನಾವು ಅರಿವನ್ನು ಮೂಡಿಸುತ್ತಿದ್ದೇವೆ. ವಿಸ್ತರಣೆ (Outreach) 
ಶಿಶು ಸಾರಥಿಯು. ಸಮುದಾಯಗಕಲ್ಲ ಜಾಗೃತಿ ಮೂಡಿಸುವ 
ಸಲುವಾಗಿ ಅಸ್ಪಾ೦ಂನ ಗ್ರಾಮೀಣ ಪ್ರದೇಶಗಳಲ್ಪ ವಿಸ್ತರಣೆ 


(Outreach) ಕಾರ್ಯಕ್ರಮಗಳನ್ನು ನಡೆಸುತ್ತದೆ., ವಿಶೇಷ 
ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸುವುದು ಅಥವಾ ಅವರ ತಪಾಸಣೆ 
ನಡೆಸುವುದು ಮತ್ತು ಪ್ರಸವಪೂರ್ವ ಮತ್ತು ಪ್ರಸವ ನಂತರದ 
ಅಪಾಯದ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುವುದು ಇದರ 
ಮುಖ್ಯ ಉದ್ದೇಶವಾಗಿದೆ. 2೦14ರ ಗೋಲ್ದಾರದಲ್ಪನ ಸ್ಥಳೀಯ 
ಸಮುದಾಯದ ಸದಸ್ಯರ ವಿನಂತಿಯ ಮೇರೆಗೆ, ಸಳೀಯ 
ಸರ್ಕಾರೇತರ ಸಂಸ್ಥೆಯೊಂದರ(ಎನ್‌.ಜ.ಒ) ಸಹಯೋಗದೊಂದಿಗೆ 
ಸಾಪ್ಲಾಹಿಕವಾಗಿ ಆರಂಭಿಕ ಚಿಕಿತ್ಸಕ ಸೇವೆಗಳನ್ನು 
ಪ್ರಾರಂಭಸಲಾಲಯುತು. ಠ ಸೇವೆಯು ಈಗಲೂ ಮುಂದುವರೆದಿದೆ. 
ಈ ಸಾಪ್ಲಾಹಿಕ ಭೇಟಗಳ ಮೂಲಕ ನಾವು ಗೋಲ್ದಾರ ಮತ್ತು ಇತರ 
ನೆರೆಯ ಜಲ್ಲೆಗಳ್ಲ ಹಾಗೂ ಮೇಘಾಲಯದ ಕೆಲವು ಜಲ್ಲೆಗಳಲ್ಲನ 
6೦೦ಕ್ಕೂ ಹೆಚ್ಚು ಮಕ್ಕಳನ್ನು ತಲುಪಿದ್ದೇವೆ. 


ಹಕ್ಕುಗಳ ಸಮರ್ಥನೆ 

ಪಿಶಪು ಸಾರಥಿಯು ವೈಕಲ್ಯವುಳ್ಳವರ ಕಾನೂನು ಘಟಕ-ಈಶಾನ್ಯ 
(ಡಿ.ಎಲ್‌.0ಯಮಖ-ಎನ್‌.ಈ) ಮೂಲಕ ಜಾಗೃತಿಯನ್ನು 
ರೂಪಿಸುವುದು, ಕಾನೂನಿನ ನೆರವು, ದೂರು ಸಲ್ಲಸುವುದು, ಮತ್ತು 
ಇದರ ನೀತಿನಿಯಮಗಳ ಮೇಲೆ ಪ್ರಭಾವ ಚರುವ 
ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ವಿಶೇಷ ಅಗತ್ಯವುಳ್ಳ 
ಮಕ್ಕಕ ಹಕ್ಕುಗಳ ಸಮರ್ಥನೆ, ಕ್ರಿಯಾವಾದ ಮತ್ತು ಕಾನೂನು 
ಸಾಕ್ಷರತೆಯನ್ನು ನೀಡುತ್ತದೆ. ವಿಶೇಷ ಅಗತ್ಯವುಳ್ಳವರ ಕಾನೂನು 
ಘಟಕವು ಎಲ್ಲಾ ಈಶಾನ್ಯ ರಾಜ್ಯಗಳಲ್ಲಿ. ವಿಶೇಷ ಅಗತ್ಯವುಳ್ಳ ಜನರ 
ಸಂಸ್ಥೆ (ಡಿ.ಪಿ.ಒ), ಅಧಿಕಾರಿಗಳು ಮತ್ತು ನ್ಯಾಯಾಂಗ ಮತ್ತು 
ವೈಕಲ್ಯವುಳ್ಳ ವ್ಯಕ್ತಿಗಳ ಹಕ್ಕು ಕಾಯುದೆ, 2೦16ರ ಅಡಿಯಲ್ಲ ಬರುವ 
ಇತರರ ಜೊತೆ ಸೇರಿಕೊಂಡು ಜಾಗ್ಯತಿ ಮತ್ತು ಸಂವೇದನಾಶೀಲ 
ಕಾರ್ಯಾಗಾರಗಳು ಅಥವಾ ಕಾರ್ಯಕ್ರಮಗಳನ್ನು ನಡೆಸುತ್ತಾ 
ಬಂದಿದೆ. ಸದ್ಯಕ್ಕೆ ಮಾಹಿತಿ, ಶಿಕ್ಷಣ ಮತ್ತು ಸಂವಹನ (ಐ.ಇ.ಸಿ) 
ಪರಿಕರಗಳನ್ನು ಅಭವೃದ್ಧಿಪಡಿಸುವುದರ ಜೊತೆಗೆ ವಿಶೇಷ 
ಅಗತ್ಯವುಳ್ಳವರ ಮತ್ತು ಆರ್‌.ಪಿ.ಡಬ್ಬ್ಯು.ಡಿ ಕಾಯುದೆ, 2೦16ರ 
ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲ ನಾವು 
ಸಕ್ರಿಯರಾಗಿದ್ದೇವೆ. ರಾಜ್ಯ, ಪ್ರಾಂತೀಯ ಮತ್ತು ಜಲ್ಲಾ ಮಟ್ಟದಲ್ಲಿ 
ಅಸ್ತಾ೦ಂ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯು ಇದರ 
ಜಾರಿಯಲ್ಲ ಪಾಲುದಾರಿಕೆ ಪಡೆದಿದೆ. ಇದು ಭಾರತದಲ್ಲಯೇ 
ಮೊದಲ ಉಪಕ್ರಮವಾಗಿದೆ. 


ಸಂಶೋಧನೆ 

ಪಿಶುಸಾರಥಿಯು ಇತ್ತೀಚೆಗೆ ವೈಕಲ್ಯವುಳ್ಳ ವ್ಯಕ್ತಿಗಳಗೆ ಸಂಬಂಧಿಸಿದ 
ವಿಷಯಗಳನ್ನು ಕುರಿತು ಸಂಶೋಧನೆಯನ್ನು ಪ್ರಾರಂಭಿಸಿದ್ದು. 
ನ್ಯೂನತೆಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲ ಪ್ರತ್ಯೇಕಿಸಲಾದ 
ದತ್ತಾಂಶಗಳು ಲಭ್ಯವಿಲ್ಲದ ಕಾರಣ, ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳ 
ಪರಿಸ್ಥಿತಿಯ ಬಗ್ಗೆ ಕಾಲಕಾಲಕ್ಕೆ ಸಾಕ್ಟ್ಯಾಧಾರಗಳನ್ನು ರೂಪಿಸುವ 
ಸಲುವಾಗಿ ಕಾರ್ಯಪ್ರವೃತ್ತವಾಗಿದೆ. 


ಸುಸ್ಲಿರ ಅಭವೃದ್ಧಿ ಗುರಿಗಳ (ಅಂಗ ಸಮಾನತೆ, ಶುದ್ಧ ನೀರು ಮತ್ತು 
ನೈರ್ಮಲ್ಯ ಮತ್ತು ಯೋಗ್ಯ ಕೆಲಸ ಮತ್ತು ಆರ್ಥಿಕ ಪ್ರಗತಿ) 
ಸನ್ನಿವೇಶಕ್ಕೆ ಅನುಗುಣವಾಗಿ ಅಸ್ಪಾಂನ ಜಚಿರಾಂಗ್‌ ಮತ್ತು 
ಕೊಕ್ರಜಾರ್‌ ಜಲ್ಲೆಗಳಲ್ಲ. ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳ ಮೇಲೆ 
ಖೆಳಕಕು ಚೆಲ್ಲಲು ಒಂದು ಎಸ್‌ಡಿಜ ವೈಕಲ್ಯ ಪತ್ತೆ ಸಾಧನವನ್ನು 
(Disability tracker) ಸ್‌.ಡಿ.ಅ ರೂಪಿಸಲು, ಶಿಶು ಸಾರಥಿಯು 
ವಾಲಂಟರಿ ಸರ್ವೀಸಸ್‌ ಹಓವರ್‌ಸೀಸ್‌ (ವಿ.ಎಸ್‌.ಒ) ಜೊತೆ 
ಸಹಯೋಗವನ್ನು ಹೊಂದಿದೆ. 


ಇಲ್ಪ್ಲಯವರೆಗೆ. ಶಿಶು ಸಾರಥಿಯ ಪ್ರಯಾಣವು ಮಿಶ್ರ 
ಅನುಭವಗಳನ್ನು ದಾಖಲಸಿದೆ.ಅನೇಕ ಅಡೆತಡೆಗಳನ್ನು ಕಂಡರೂ, 
ಮೀಸಲಾಗಿರುವ ವೃತ್ತಿಪರರ ತಂಡವು ಸಾಮಾನ್ಯ ಗುರಿಯೆಡೆಗೆ 
ತಲುಪಲು ಎಡೆಬಡದೆ ಶ್ರಮಿಸುತ್ತಿರುವುದರಿಂದ ಈ ಸಂಸ್ಥೆಯ 
ಪ್ರಯಾಣವು ಮುಂದೆ ಸಾಗಿದೆ. ಸಮಾಜವು ವೈವಿಧ್ಯತೆಯನ್ನು 
ಗೌರವಿಸುವ ಮತ್ತು ಸಂಭ್ರಮಿಸುವ ಮತ್ತು ವೈಕಲ್ಯವುಳ್ಳ ವ್ಯಕ್ತಿಗಳು 
ಎಲ್ಲಾ ರೀತಿಯಲ್ಲೂ ಇತರರೊಂದಿಗೆ ಸಮಾನವಾಗಿ ಘನತೆಯ 
ಜೀವನವನ್ನು ನಡೆಸುವ ಪರಿಸರವನ್ನು ಸೃಷ್ಟಿಸುವ ಕನಸನ್ನು ಹೊತ್ತು 
ಈ ಸಂಸ್ಥೆಯು ಹೆಜ್ಜೆ ಹಾಕುತ್ತಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


57 


58 


ಮಮತಾ ಘೋಷ್‌ ವಿಶೇಷ ಶಿಕ್ಷಕರಾಗಿದ್ದಾರೆ. ಇವರು ೭2೦೦6 ರಿಂದ ವಿಶೇಷ ಅಗತ್ಯವುಳ್ಳ ಮತ್ತು ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆ ಕೆಲಸ 
ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲರುವ ಸ್ಪಾಪ್ತಿಕ್ಟ್‌ ಸೊಸ್ಯೆಟ ಆಫ್‌ ಕರ್ನಾಟಕ ಸಂಸ್ಥೆಯಲ್ಪ ಒಂದಷ್ಟು ಕಾಲ ಸೇವೆ ಸಲ್ಪಸಿದ ನಂತರ ಇವರು 
2೦15ರಲ್ಲ ಶಿಶು ಸಾರಥಿಗೆ ಸೆಂಟರ್‌ ಫಾರ್‌ ಸ್ಥೆಷಲ್‌ ಎಜುಕೇಶನ್‌ನ ಸಂಯೋಜಕರಾಗಿ (ವಿಶೇಷ ಶಿಕ್ಷಣ ಕೇಂದ್ರ) ಸೇರಿಕೊಂಡರು. 
ಪ್ರಸ್ತುತ ಇವರು ಆರ್‌.ಎ.ಐ.ಎಸ್‌.ಇ-ಎನ್‌.ಇ (ರೀಜನಲ್‌ ಆಕ್ಷನ್‌ ಫಾರ್‌ ಇನ್‌ಕ್ಲೂಸಿವ್‌ ಎಜುಕೇಶನ್‌-ನಾರ್ತ್‌ ಈಸ್ಟ್‌) ಯೋಜನೆಯ 
ಪ್ರಮುಖ ಶಿಕ್ಷಕರು ಮತ್ತು ಸಂಯೋಜಕರಾಗಿ ಸೇವೆ ಸಲ್ಲಸುತ್ತಿದ್ದಾರೆ. ಅವರ ಇತರ ಆಸಕ್ತಿಯ ವಿಷಯಗಳೆಂದರೆ ಓದುವುದು. 


ಬರೆಯುವುದು ಮತ್ತು ಸಂಗೀತ. ಅವರನ್ನು mamta.ghosh @gmail.com ಮೂಲಕ ಸಂಪರ್ಕಿಸಬಹುದು. 


ಗುವಾಹಟಿಯ ಶಿಶು ಸಾರಥಿಯ ಸಂಶೋಧನಾ ಅಧಿಕಾರಿಯಾಗಿರುವ ನೇಹಾ ದಾಸ್‌, ದೆಹಲ ವಿಶ್ವವಿದ್ಯಾಲಯದ ಸೇಂಟ್‌ ಸ್ಲೀಫನ್ಸ್‌ 
ಕಾಲೇಜನಿಂದ ಇತಿಹಾಸದಲ್ಲ ಪದವಿಯನ್ನು ಪಡೆದಿದ್ದಾರೆ. ಅವರು ಮುಂಬಐಲುಯ ಅಟ.ಐ.ಎಸ್‌.ಎಸ್‌.ನಿಂದ 'ಮಕ್ಕಳು ಮತ್ತು 
ಕುಟುಂಬಗಳಲ್ಲ ಪರೀಣಿತಿಯೊಂದಿಗೆ ಸಾಮಾಜಕ ಕಾರ್ಯ' ಎಂಬ ವಿಷಯದಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಮಕ್ಕಳ 
ಹಕ್ಕುಗಳು. ಅಂಗೆ, ಗುಣಾತ್ಮಕ ಸಂಶೋಧನೆ ಮತ್ತು ವೈಕಲ್ಯ ಮುಂತಾದ ವಿಷಯಗಳಲ್ತ್ಲ ಇವರಿಗೆ ನಾಲ್ದು ವರ್ಷಗಳ ಅನುಭವವಿದೆ. 


ಅವರನ್ನು dasneha8815 gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ತನ್‌ ಮೆಂಡೊಂಕಾ | ಪರಿಶೀಲನೆ: ಲತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


